ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 31 

ಸದಸ್ಯರ ಹೆಸರು : ಶ್ರೀ ಪ್ರಕಾಶ ಕೆ. ರಾಥೋಡ್‌ 

ಉತ್ತರಿಸುವ ದಿನಾಂಕ : 21-09-2020 

ಉತರಿಸುವ ಸಚಿವರು : ಪಾಥಮಿಕ ಮತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 

ಸ ಪಕ್ನೆ ಉತ್ತರ 

ಅ) [ರಾಜ್ಯದ ಅತಥ ಶಿಕ್ಷಕರುಸಾಪನ್ಮಾಸ್‌ರು 7] 
ಸಾವಿರಾರು ಸಂಖ್ಯೆಯಲ್ಲಿ ಕೆಲಸ ಬಂದಿದೆ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಆ) ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಥ ಇಂತೆಹೆ ಯಾವುದೇ `ಪ್ರಸ್ತಾವನೆ ಸರ್ಕಾರದ 

ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು | ಪರಿಶೀಲನೆಯಲ್ಲಿ ಇರುವುದಿಲ್ಲ. 


ಖಾಯಂಗೊಳಿಸುವ ' ಬಗ್ಗೆ ಸರ್ಕಾರದ 
ನಿಲುವೇನು:(ವಿವರ ನೀಡುವುದು) 

ಇ) | ಸರ್ಕಾರಿ ಅನುದಾನಿತೆ ಅನುದಾನರಹಿತ. ರಾಜ್ಯದಲ್ಲಿರುವ ಸರ್ಕಾರಿ "ಪದನಿ "ಪೂರ್ವ 
ಪದವಿ ಪೂರ್ವ ಕಾಲೇಜುಗಳ ಸಂಖ್ಯೆ ಎಷ್ಟು; | ಕಾಲೇಜುಗಳ ಸಂಖ್ಯೆ: 1231 

(ಜಿಲ್ಲಾವಾರು ವಿವರ ನೀಡುವುದು) 


2.ರಾಜ್ಯದಲ್ಲಿರುವ ಅನುದಾನಿತ ಪದವಿ 
ಪೂರ್ವ ಕಾಲೇಜುಗಳ ಸಂಖ್ಯೆ:798 


3. ರಾಜ್ಯದಲ್ಲಿರುವ ಅನುದಾನ ರಹಿತ ಪದವಿ 
ಪೂರ್ವ ಕಾಲೇಜುಗಳ ಸಂಖ್ಯೆ:3261 


ರ್ವ 


4. ಕಾರ್ಪೋರೇಷನ್‌ ಪದವಿ 
ಕಾಲೇಜುಗಳ ಸಂಖ್ಯೆ:14 


5. ಪದವಿಯಿಂದ ಬೇರ್ಪಟ್ಟ ಪದವಿ ಪೂರ್ವ 
ಕಾಲೇಜುಗಳ ಸಂಖ್ಯೆ:161 


ಒಟ್ಟು ಕಾಲೇಜುಗಳ ಸಂಖ್ಯೆ 5465 


ಜಿಲ್ಲಾವಾರು ವಿವರವನ್ನು ಇದರೊಂದಿಗೆ 


ಅನುಬಂಧಿಸಿದೆ. 
ಈ) ಸರ್ಕಾರಿ ಪದನಿ' ಪೊರ್ವ ಾತೇಜುಗಳ ಸರ | ಸರ್ಕಾರಿ "ಪದವಿ" `'ಪೊರ್ವ `ಕಾಕೇಜುಗಳ 
ಎಷ್ಟು: (ಜಿಲ್ಲಾವಾರು ವಿವರ ನೀಡುವುದು) ಸಂಖ್ಯೆ1231 
ಉ) |ಶಿಕ್ಷಾ ಇಲಾಖೆಯಿಂದ `` ಅನುದಾನಿತ ಪದವ ಇಂತಹ `ಯಾವುಡೌ `ಪಸ್ತಾನನ ಸರ್ಕಾರದ 
ಪೂರ್ವ ಕಾಲೇಜುಗಳಿಗೆ ಪರಿಶಿಷ್ಟ | ಪರಿಶೀಲನೆಯಲ್ಲಿ ಇರುವುದಿಲ್ಲ. 


ಜಾತಿಯವರಿಗೆ ಅನುದಾನ ನೀಡುವ 
ಗುರಿಯನ್ನು ಹೊಂದಿದೆಯೇ: ಹೊಂದಿದ್ದಲ್ಲಿ, 
ಅದಕ್ಕೆ ಬೇಕಾಗುವ ಕಾಲಾವಕಾಶ ಎಷ್ಟು? 
(ವಿವರ ನಿಡುವುದು) 

ಸಂಖೆ ಇಪಿ 121 ಡಿಜಿಡಬ್ಲ್ಯೂ 2020 


ಭಲ; ಾ್‌ಾರ್‌ನ್‌ಶ್‌್‌ 
ಪಲ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


ABSTRACT OF 78(31) 


49/09/2020 GOVERNMENT OF KARNATAKA PAGE: 1 
DEPARTMENT OF PRE UNIVERSITY EDUCATION 


LIST OF DISTRICT WISE PU COLLEGES IN THE STATE AS ON 19/09/2020 
FEM KEE KEKE KKEEEEKEKK KEKE KEE KEEEEEEKEE EAR KEEERKKKEKEERKKE EKER KEKE KKK E KKK EEEEAE EEE 


SLNO DIST NAME GovT AIDED UNAIDED CORPO B PUC DTTOT 
SAE FREE EAE EK KKEKERREKEREKEE AKER ERK REE KEK ERE KERR EEK RR RRARRKEKKKRNE KEKE 
1 BANGALORE NORTH 14 34 308 5 10 371 


